ನೀರ ಫರಂಫರೆಯ ೩ 


ಪ್ರತೀಕವಾದ ಫೀರಭದ್ರ 


ಇತ್ತೀಚಿಗೆ ಹೈದರಾಬಾದಿನ ಡಾ|| ಕೆ. ಸರೋಜಿನಿ 
ಜೀವಿ ಅವರ ಒಂದು ಲೇಖನವು 
nal of the Mythic SocietyMಯಲ್ಲಿ ಪ್ರಕಟ 
ವಾಯಿತು. ಅದು ಹಲವು. ಲೋಸದೋಸಗಳಿಂದ 
ಕೂಡಿದೆ. ಈ ನಿಷಯದ ಮೇಲೆ ಜೇರೆ ಒಂದು ವಿಸ್ತ ವೆ 
ಅಧ್ಯಯನಕ್ಕೆ ಅವಕಾಶವಿಜೆ. ಈ ನಿಬಂಧದಲ್ಲಿ ಸಂಕ್ಷೇಪ 


ವಾಗಿ ಒಂದು ಪ ಪ್ರ ಮೇಯವನೆಂಬಂತೆ ಕೆಲವು ಅಂಶಗಳನ್ನು 
ಹೇಳಿ, ದಿಕ್‌ಸ ಸೂಚಿ ನೀಡಲು ಯತ್ನಿಸಲಾಗಿದೆ. 


Quarteily Jour- 


ಸರಿವಾರ ಮ 
ದೇವಾಲಯಗಳಲ್ಲಿ ಒಬ್ಬ ಪಾರ್ಶ್ವ ದೇವಕೆಯಾ 

ಭಾರತದ ಅನೇಕ ಕಡೆಗಳಲ್ಲಿ ಗ ೬ 
ಉಗ್ರಶೆಯಲ್ಲಿ ನೀರಭದ್ರನನ್ನು ವೈಷ್ಣವ ಸಂಪ್ರದಾಯದ 
ನರಸಿಂಹನಿಗೆ ಹೋಲಿಸಬಹುದು. ಶೈವಾಗಮಗಳಲ್ಲಿ 
ವೀರಭದ್ರ ದೇವರಿಗೆ ಒಂದು ಸ್ಥಾನನಿಜೆ. ವೀರಭದ್ರಾ 
ಗಮವೂ ಇದೆ. ತಮಿಳುನಾಡಿನಲ್ಲಿ ಮುರುಗ ಅಥವಾ 
ಸೈಂದ ಅಂದರೆ ಸುಬ್ರಹ್ಮ ಣ್ಯ, "ಕೇರಳದಲ್ಲಿ "ಹರಿಹರ 
ಪುತ್ರ? ಶಾಸ್ತ್ರ (ಅಯ್ಯಸ್ನ ನೃ) ಮಹಾ ಇಷ್ಟ್ಯದಲ್ಲಿ 
ಖಂಡೋಬ ಹೆಚ್ಚು ಜನಪ್ರಿಯ ತೈವ ದೇವತೆಗಳು. 
ಕರ್ನಾಟಕದಲ್ಲಿ ಕಳೆದ ಕೆಲವು ಶತಮಾನಗಳಿಂದ ವೀರ 
ಯೋಧ ದೇವತೆ (Warrior 806) ನೀರಭದ್ರನ 
(ವೀರೇಶನ) ಉಪಾಸನೆಯ ಪ್ರಾಚುರ್ಯ ಬಹುಮಟ್ಟಿಗೆ 
ಇದೆ. ಆಂಧ್ರ ಪ್ರದೇಶದಲ್ಲೂ ಇದು ಕೆಲಮಟ್ಟಿಗೆ ಉಂಟು. 
ವಿಶೇಷವಾಗಿ ಕರ್ನಾಟಕಕ್ಕೆ ಹತ್ತಿರವಿರುವ ಭಾಗದಲ್ಲಿ 
(ಉದಾಹರಣೆಗೆ ಲೇಪಾಕ್ಷಿ, ರಾಜೋಟ ಮುಂತಾದಿಡೆ) 
ಈ ಬೆಳವಣಿಗೆ ಕುತೂಹಲಕಾರಿಯಾದ, ಸಂಗತಿಯಾಗಿದೆ. 
ಕರ್ನಾಟಕದ ಬಹಳಷ್ಟು ಊರುಗಳಲ್ಲಿ ವೀರಭದ್ರ ದೇವರ 


ನೀರಭದ್ರನು ಒಬ್ಬ 


೯೪ 


ಇ ಫೆ 
ಉಪಾಸನೆ 
ಫೆ. ಅಭಿಶಂಕರ್‌ 


ವೆ. ಕಲವು ಕಡೆಗಳಲ್ಲಿ ಪ್ರಧಾನ ದೇವತೆಯಾಗಿ 
ನಿಗ. ಅರ್ಪಿತವಾದ ಪ್ರತ್ಯೇಕ ದೇವಾಲಯ 
ನು ಹೀಗೆ ಶಿಷ್ಯರಿಗೂ, ಾಇನಸದರಿಗೂ 
ಭಾವಶಾಲಿಯಾದ ನೀವತೆಯಾ ನಾಗಿದ್ದು 


ಸ್ಪಂದ, ಕೂರ್ಮ, ಮತ್ಸ್ಯ ಮುಂತಾದ ಪುರಾಣ 
ಲ್ಲಿ 'ತೈವಾಗಮಗಳಲ್ಲಿ ವೀರಭದ್ರನ ಆನಿರ್ಭಾವ, 
ವೀರೋಚಿತ ಕಾರ್ಯ, ಮಹಿಮೆ, ಅರ್ಚನೆ ಇತ್ಯಾದಿ 
ವಿಷಯಗಳ ನಿರೂಪಣೆ, ಪ್ರಸ್ತಾಸ, ನಿವರಣೆ ಬಂದಿವೆ. 
ನಿಜದ ಸಂದರ್ಭದಲ್ಲಿ ತಿವನಿಗೆ ಆದ ಅಪಮಾನ, 
ಇದರಿಂದ ನೊಂದ ದಾಕ್ಷಾಯಣಿ ತನ್ನನ್ನೇ ಯಾಗ ಮಂಡೆ 
ದಲ್ಲಿ ಆಹುತಿ ಮಾಡಿಕೊಂಡದ್ದು, ಶಿವನಿಂದ 
*ನಿರ್ಮಾಣ' ನಾದ ವೀರಭದ್ರ ನಿಂದ ಯಜ್ಞದ ಭಂಗ, 
ದಕ್ಷನ ಶಿರಚ್ಛೀದನ, ತದ ನಂತರ ಅವನಿಗೆ ಆಡಿನ ತಲೆ 
ಯನ್ನು ಸೇರಿಸಿ ಪುನರುಜ್ಜೀವನ ಮುಂತಾದ ಕೆಲವು 
ಅತಿಮಾನುಷವೆರಿಸುವ ಘಟನೆಗಳಿಂದ ಕೂಡಿದ ವರ್ಣ 
ರಂಜಿತ ಪೌರಾಣಿಕ ಕಥೆಗಳುಂಟು. ಇದು ಪ್ರಾಗೈತಿ 
ಹಾಸಿಕ ಕಾಲದಲ್ಲಿ ನ ನಡೆದಿರಬಹುದಾದ ಎರಡು ಸಂಸ್ಕೃತಿ 
ಗಳೆ ನಡುವಣ ಸಂಘರ್ಷ ಷಟ ರೌ ಒಂದು ಸಂಕೇತನೆಂಬ 
ಅಭಿಪ್ರಾಯವೂ ಇದೆ. ಡಾ| ಶ್ರೀ ಜ.ಚ.ನಿ. ಅವರು 
ಸಿಂಧು ಸಂಸ್ಕೃತಿಯ ಕುರುಹುಗಳ ಮತ್ತು ಪ್ರಾ ಚೀನ 
ಗ್ರಂಥಗಳಲ್ಲಿ ಜೊರಕುವ ಎಳೆಗಳ ಜಾಡನ್ನು ಬಡಿದು, 
ಸಜಿದಿಕಬಹುದಾ ದ ಅಂಥ ಪಾ ರಂಭಿಕೆ ಘಟನೆಗಳನ್ನು 
ಅವುಗಳ ಪರಿಣಾಮಗಳನ್ನು ಜಂತು ವಿಸ್ತೃತವಾಗಿ ಬರೆ 
ದಿದ್ದಾರೆ. 


ಇತಿಹಾಸ ದರ್ಶನ 


ಪಾರಿ 


ಅಕ್ಕಪಕ್ಕದಲ್ಲಿ ಅವರ ಬೆಂಗಾವಲಿಗೆ ಇಬ್ಬರು ಕೇವಲ 
ಆಯುಧ ಪುರುಷರ ರೂಪನಿರುವುದು ಬೆಳೆಕಿಗೆ ಬಂದಿದೆ. 
ಕ್ರಮೇಣ ಈ ರಕ್ಷಣೆಯ ಕಾರ್ಯವನ್ನು ವೀರಭದ್ರನಿಗೆ 
ಮತ್ತು ಗಣೇಶನಿಗೆ ವಹಿಸಲಾದಂತೆ ತೋರಿಸಲಾಗಿದೆ, 
ಬಲಗಡೆಗೆ ವೀರೇಶ, ಎಡಗಡೆಗೆ ಗಣಪತಿ ಹೀಗೆ. ಈ 
ಸಂದರ್ಭದಲ್ಲಿ ವೀರಭದ್ರನು ವೀಣಾಧರನಾದಂತೆ ಕೆಲ 
ವೆಡೆಗಳಲ್ಲಿ ಕಾಣಿಸಿರುವುದು ಕುತೂಹಲಕಾರಿ ಅಂಶ. ಅಲ್ಲಿ 
ಅವನು ಸೌಮ್ಯ. ಶಿವನ ಲೀಲೆಗಳಲ್ಲಿ ವೀರಭದೃನದು 
ಒಂದು ಪಾತ್ರೆ-ಅರ್ಥಾತ್‌ ವೀರಭದ್ರನು ಶಿವನ ಲೀಲಾ 
ಮೂರ್ತಿಗಳಲ್ಲಿ ಒಬ್ಬ. ವೀರಭದ್ರನು ಶಿವನದೇ ಒಂದು 
ರೂಪ, ಭೀಷಣ ರೂಪ ; ಅವನು ದುಷ್ಟನಿಗ್ರಹಿ ; ರುದ್ರ 
ಗಣಕ್ಕೆ ಸೇರಿದವನೆಂದೂ ಹೇಳಲಾಗಿದೆ. ಸಾವಿರ ತಲೆ, 
ಸಾವಿರ ಕ್ಸ ಸಾವಿರ ಕಣ್ಣು, ಬೃಹದಾಕಾರದ ಭುಜಗಳು, 
ಸ.ಳೆಯಕಾಲ ಸ್ಪರೂಗ ಮುಂತಾಗಿ ಅ ಇಸ್‌ 
ವನ್ನು ಮೂಲತಃ ವರ್ಣಿಸಲಾಗಿದೆ. 
ರೀತಿಯ *ವಿಶ್ವರೂಪ' ದೆರ್ಶನೆದೆ ಹಾಗೆ. ತಿಲ್ಬಗಳ 
ಸಾಮಾನ್ಯವಾಗಿ ವೀರಭದ್ರನಿಗೆ ನಾಲ್ಕು ಕೈ, ಮೂರು 
ಕಣ್ಣು (ಮುಕ್ತಣ್ಣನಂತೆ), ಬಲಗೈಗಳಲ್ಲಿ ಖಡ್ಗ ಮತ್ತು 
ಬಾಣ, ಎಡಗೈಗೆಳಲ್ಲಿ ಬಿಲ್ಲು ಮತ್ತು ಗದೆ ಅಥವಾ 
ಗುರಾಣಿ-ಹೀಗೆ ತೋರಿಸುವುದುಂಟು. (ಭದ್ರಕಾಳಿ 
ಯನ್ನೂ ಶಸ್ತ್ರಸಜ್ಜಿತಳನ್ನಾಗಿ ರೂಪಿಸುತ್ತಾರೆ). ಕೆಲವು 
ಕಡೆಗಳಲ್ಲಿ ವೀರಭದ್ರನಿಗೆ ಕೋರೆದಾಡೆಗಳು ಮತ್ತು 


ಸಸ ಮಾತೃಕೆಯರ ಪಟ್ಟಿಕೆಯಲ್ಲಿ ಮೊದಲು, 


ಯಾವಾಗಲೂ ಆಡಿನ ತೆಬೆಯ ದಶನ ಚಿಕ ಮೂರ್ತಿ 
ಷಿ ed 

ಆ ನ ರಭದ ಮೂರ್ತಿಯ ಬಲಭಾಗದಲ್ಲಿ 

ಕೆಳಗೆ ನಿಂತಿರುತ್ತದೆ. ಇನ್ನೊಂದು ಕಡೆ ಭದ್ರಕಾಳಿಯೂ 


ನಿಂತಿರುವುದುಂಟು. 


ಪ್ರತಿಭಟನೆಗೆ ಪ್ರೇರಕ : ಹೊಯ್ಸಳರ ಆಳ್ವಿ 
ಕೆಯೆ ಕೊನೆಯ ಭಾಗದಲ್ಲಿ ವೀರಭದ್ರನ ಉಪಾಸನೆಗೆ 
ಹೆಚ್ಚು ಪ್ರೋತ್ಸಾಹ ನೀಡಿದ ಉದಾಹರಣೆಗಳು ಕಂಡು 
ಬಂದಿನೆ. ಹಳೆಬೀಡಿನಲ್ಲಿ ಕೋಟಿಯ ಬಳಿ, ಹೊಯ್ಸಳರ 
ಕಡೆ ಕಾಲದ ಆರಡಿ ಎತ್ತರದ ನೀರಭದ್ರ ಮೂರ್ತಿ ಇರುವು 
ದನ್ನು ಗುರುತಿಸಲಾಗಿದೆ. ಅದರ ಕೈಗಳಲ್ಲಿ ಕತ್ತಿ, ತ್ರಿಶೂಲ, 
ಡಮರುಗ ಮತ್ತು ಗುರಾಣಿ ಇವೆ. ಇದು ಮೀಸೆಯುಳ್ಳೆ 
ಮೂರ್ತಿ. ಆಗಮಗಳಲ್ಲಿ ವೀರಭದ್ರನಿಗೆ ಮೀಸೆ ಇರಲೇ 


ಇತಿಹಾಸ ದರ್ಶನ 


ಬೇಕೆಂದು ಹೇಳಿಲ್ಲವಾದರೂ, 


ಹಲನೆಡೆಗಳಲ್ಲಿ ಮೀಸೆ 
ಯನ್ನು ತೋರಿಸುವುದೂ ಪ್ರಚಲಿತವಾಯಿತು. ಮೇಲೆ 
ಹೇಳಿದ ಮೂರ್ತಿಯಲ್ಲಿ ಸಿಂಹ ಲಲಾಟದ ಬದಲು ರುಂಡ 
ವುಳ್ಳ ಕೀರ್ತಿಮುಖನಿಜಿ. ಈ ಹೊಯ್ಸ ಳೆ ಗುಡಿಯಲ್ಲಿ 
ಕಂಡುಬಂದ ಹೊಯ್ಸಳ: ಶಿಲಾಲೇಖನದಲ್ಲಿ ನೀರಭದ್ರ 
ನನ್ನು ವೀರೇಶ್ವರ, ವೀರಣ್ಣ ನೆಂದು ಹೆಸರಿಸಲಾಗಿದೆ. 
ಚಿತ್ರದುರ್ಗದ ಗುಡ್ಡೆದ ಮೇಲೆ ಸಿದ್ಧೇಶ್ವರ ಗುಡಿಯಲ್ಲಿ 
ರುವ ಒಂದು ವೀರಭದ್ರಮೂರ್ತಿಯೂ ಹೊಯ್ಸಳರ 
ಕಾಲದ್ದೆಂದು ಹೇಳಲಾಗಿದೆ. 


ದಕ್ಷಿಣ ದೇಶಕ್ಕೆ ಬಂದೊದಗಿದ್ದ ಒಂದು ದೊಡ್ಡ 
ನಿಸತ್ತಿನ ಕಾಲದಲ್ಲಿ ಈ ಬೆಳವಣಿಗೆಯಾಗುತ್ತಿದುದನ್ನು 
ನಿಜಯನಗರ ಮತ್ತು 
ವಿಜಯನಗರೋತ್ತರ ಕಾಲಗಳಲ್ಲಿ ವೀರಭದನ ಶಿಲ್ಪಗಳ 
ಹಾಯಿ [oo (ಪು ಸವಿ 
ಮತ್ತು ಉಪಾಸನೆಯ ಬಾಹುಳ್ಯ ಮತ್ತು ಪ್ರಾಚುರ್ಯ 
ವಿಶೇಷವಾಗಿರುವುದನ್ನು ಕಾಣುತ್ತೇನೆ. ೧೨ನೆಯ 
ಶತಮಾನದಲ್ಲಿ ಪ್ರಾರಂಭವಾಗಿ ಪ್ರಸಾರಗೊಂಡ ಶರಣ 
ಆಂದೋಳನವು ನಿಗ್ರಹ ಪೂಜೆಗೆ ಪ್ರಾಶಸ್ತ್ಯ ಕೊಡದೆ, 
(ಏಕ ದೇವತಾ) ಶಿವನ (ಅಥವಾ ವಿಶ್ವದ) ಸಂಕೇತವಾದ 
ಇಷ್ಟಲಿಂಗದ ಅರ್ಚನೆಯ ಮಹತ್ವವನ್ನು ಬೋಧಿಸಿದೆ 
ಯಾದರೂ, ಪಾಶುಸತ್ಕೆ ಲಕುಲೀಶ, ಕಾಳಾಮುಖ 
ಮುಂತಾದ ಶೈವ ಪ್ರಭೇದಗಳನ್ನು ಅನುಸರಿಸುತ್ತಿದ್ದ 
ವರು ಶರಣ ಆಂದೋಳನದ ಬ್ಹಹತ್‌ ಧಾರೆಯಲ್ಲಿ ವಿಲೀನ 
ರಾದಶೊ, ಕೆಲವು ಮುಂಚಿನ ವಿಗ್ರೆಹಾರಾಧನೆಯನ್ನೂ 
ವಿಶೇಷವಾಗಿ ನೀರಭದೃನ ಉಪಾಸನೆಯನ್ನು ಮುಂದು 
ವರಿಸಿಕೊಂಡು ಬಂದರು. ಬಸವಣ್ಣನವರ ಮತ್ತು 
ಚನ್ನಬಸವಣ್ಣನವರ ವಚನಗಳಲ್ಲಿ ಒಂದು ಕಡೆ ಮಾತ್ರ 
ವೀರಭದ್ರನ ಉಲ್ಲೇಖ ಬರುತ್ತದೆ. ನೀರಭದ್ರೇಶ್ವರ 
0೧ ದು De ಗ್‌ 
ಅಥವಾ ವೀರೇಶ ಅಂಕೆತದ ವಚನಗಳು ಇದ್ದಂತೆ 
ಕಾಣುವುದಿಲ್ಲ. ಬಸವ ಪುರಾಣದಲ್ಲಿ “ನೀರಾವತಾರರು 
ವೀರಭದ್ರಾದಿ ಪ್ರಮಥವರರ ಭಾವದಲಿ?” ಎಂಬ ಪ್ರಸ್ತಾಪ 
ಬಂದಿದೆ. ನಂಜುಂಡ ಕನಿ ನೀರಭದ್ರನೇ ಶೂರಶರಣ 
ಮಡಿವಾಳೆ ಮಾಚಿದೇವನ ರೂಪದಲ್ಲಿ ಬಂದನೆಂದು 
ವರ್ಣಿಸಿದ್ದಾನೆ. 


ಲಕ್ಷಿಸಜೇಕು. ಕರ್ನಾಟಕದಲ್ಲಿ, 


ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ಸಮು 
ಚ್ಚಯದಲ್ಲಿರುವ ಕ್ರಿ.ಶ. ೧೩೬೯ರಲ್ಲಿ ಸ್ಥಾಪಿತವಾದ 


೯೫ 


ವೀರಭದ್ರದೇವರ ಗುಡಿ ಚಿಕ್ಕದೇವ ಒಡೆಯನೆಂಬ 
ಲಕುಲೀಶ ಗುರುವಿಗೆ ಅರ್ಪಿತವಾದ ಬಗ್ಗೆ ಶಾಸನದ 
ದಾಖಲೆ ಇದೆ. ಬಾಳೆಹೊನ್ನೂರಿನ (ರಂಭಾಪುರಿ) ವೀರ 
ಶೈವ ವೀರ ಸಿಂಹಾಸನ ಮಠದಲ್ಲಿ ವೀರೇಶನು (ವೀರ 
ಭದ್ರನು) ಪೀಠದ ಗೋತ್ರಪುರುಷನಾಗಿಯೇ ಪೂಜೆ 
ಗೊಳ್ಳುತ್ತಾನೆ. ಇಲ್ಲಿನ ವೀರಭದ್ರ ದೇವಸ್ಥಾನಕ್ಕೆ 
ನಿರೂಪಣ್ಣ ಒಡೆಯರ ಮಹಾಪ್ರಧಾನಿ ಮಾದರಸ 


ಸಿರು 


ಒಡೆಯರು ಭೂದಾನ ಮಾಡಿದ್ದನ್ನು ಕಿ.ಶ. ೧೩೬೯ರ 
ಶಾಸನವು ದಾಖಲಿಸಿದೆ. ಇಲ್ಲಿ ನೀರಭದ್ರ ಮತ್ತು ಭದ್ರ 
ಕಾಳಿಯರ ಲೋಹದ, ಉತ್ಸ ವಮೂರ್ತಿಗಳೂ ಇನೆ. 
ಬೆಂಗಳೂರು ಜಿಲ್ಲೆಯ ಶಿವಗೆ ಕ್ಷೇತ್ರದ ಮೇಲಣಗವಿ 
ನೀರಸಿಂಹಾಸನ  ಮಠದಲ್ಲೂ ವೀರಭದ್ರನ ಅರ್ಚನೆ 
ನಡೆಯುತ್ತದೆ. ಹಂಪೆಯಲ್ಲಿ ಮಾತಂಗನರ್ವತದ ಮೇಲೆ 
ಸಂಗಮರ ಕಾಲದ ವೀರಭದ್ರ ದೇವಸ್ಥಾನವಲ್ಲದೆ, ತದ 
ನಂತರದ ಮುಡುವೀರಣ್ಣನ ನ (ಉದ್ದಾನ ವೀರಭದ್ರನ) 
ಗುಡಿ, ಕಾಮಲಾಪುರದ ರಸ್ತೆ ಯೆ ಎಡದ ಗುಡ್ಡ ದ ಮೇಲೆ 
ಇನ್ನೊಂದು ವೀಠರೇಶನ ಗುಡಿ ಉಳಿದಿವೆ. * ಳಗಾವಿ 
ಜಿಲ್ಲೆ ಯ ಗೊಡಚಿಯಲ್ಲಿರುವ ವಿಜಯನಗರ ಶೈಲಿಯ 
ನೀರಭದ್ರ ದೇವಸ್ಥಾ ನವು ಇಂದಿಗೂ ಬಹಳಷ್ಟು ಭಕ್ತ 
ರನ್ನು ಆಕರ್ಷಿಸುತ್ತಿದೆ. ಕೆಳದಿ ನಾಯಕರ ಕಾಲದಲ್ಲಿ 
ನೀರಭದ್ರಾಪುರದ ಅಗ್ರಹಾರದ ಬ್ರಾ ್ರ್ರಹ್ಮಣರಿಗೆ ವೀರ 


ಭದ್ರೇಶ್ವರ, ಹನುಮಂತ ಜೀವರು ಮತ್ತು ನಿನಾಯಕ 


ದೇವರ ಪೂಜೆಗಾಗಿ ವೀರಭದ್ರ ನಾಯಕನು ಕ್ರಿ.ಶ. 
೧೬೩೨ರಲ್ಲಿ ಭೂದತ್ತಿ ಕೊಟ್ಟ ಬಗ್ಗೆ ತಾಮ್ರ ಶಾಸನನಿದೆ. 
ಬೆಂಗಳೂರು ಜಿಲ್ಲೆಯ ಸಾವನದುರ್ಗದ ಬಳಿ ಮತ್ತು 
ಬೆಂಗಳೂರಿನ ಗವಿಪುರದಲ್ಲಿ ಭವ್ಯ ವೀರಭದ್ರನ ಮೂರ್ತಿ 
ಗಳಿವೆ. ಯಲಹಂಕದ ಪ್ರಭು ಮುಮ್ಮಡಿ ಕೆಂಪೇಗೌಡನ 
ಕಾಲದಲ್ಲಿ (೧೮ನೆಯ ಶತಮಾನ) "ವೀರಭದ್ರ ನಿಜಯ' 
ಎಂಬ ಚಂಪೂ ಕಾವ್ಯದ ರಚನೆಯಾಯಿತು. 


ವಿಜಯನಗರವೂ, ಅದರ ಪತನಾ ನಂತರ ಅದಕ್ಕೆ 
ಉತ್ತರಾಧಿಕಾರಿಯಾದ ಸಣ್ಣ ರಾಜ್ಯಗ ಗಳೂ ಆಕ್ರಮಣ 
ವನ್ನು ಎದುರಿಸಲು ಸದಾ ಯು ನಿದ್ದೆಸ ನ್ನದ್ಧವ ವಾಗಿರಬೇಕಾ 
ಗಿತ್ತು ಎಂಬುದನ್ನು ಗಮನಿಸಬೇಕು. ಇಂಥ ಪರಿಸ್ಥಿ ತ್ರಿ 
ಯಲ್ಲಿ ಜನರಲ್ಲಿ ವೀರ ಪ್ರತಿಭಟನೆಯ ವಾತಾವರಣವನ್ನು, 
ಮನೋಭಾವನೆಯನ್ನು ಉಂಟು ಮಾಡಲು ನೀರೇಶನ 
ಉಪಾಸನೆಯು ವಿಶೇಷವಾಗಿ ಅಗತ್ಯವೆಂದು ಭಾವಿಸಿದ್ದರೆ 
ಅದಕ್ಕೆ ಇದು ಸಹಾಯಕ ಸಾಧನವಾಗಿ ಪರಿಣಿಸಿದ್ದರೆ 
ಆಶ್ಚರ್ಯವಲ್ಲ. ನೀರಬಣಂಜು ಪರಂಪರೆಯವರು 
ನಿಜಯನಗರದ ಊತಪ್ಪ ಯದ ಕಾಲದಲ್ಲಿ ವ್ಯಾಪಾರೋ 
ದ್ಯ ಮಗಳಲ್ಲಿ ಹಥ ಸಾಹಸ ಮಾಡಲೂ ಅವಕಾಶ 
ಜತ ರು ತಮ್ಮ ಸರಕುಗಳ ಸಂಗ್ರ ಹದ ಮತ್ತು 
ey ರಕ್ಷಣೆಗೆ ತಮ್ಮ ದೇ ಸೈನಿಕ `ಧಟಕಗಳನ್ನು 
ಇಟ್ಟುಕೊಳ್ಳುವುದು ವಾಡಿಕೆಯಾಗಿತ್ತು. ಆದ್ದರಿಂದ, 
ಉಗ್ರಜೇವತೆ ವೀರಭದ್ರನ ಉಪಾಸನೆಯ ನೆರವು ಅವರಿಗೂ 
ಪ್ರಯೋಜನಕಾರಿಯಾಗಿರಜೇಕು. ನೀರಭದ್ರನು 
ಶೌರ್ಯದ, ಹೋರಾಟದ, ಧೈರ್ಯದ, ರಕ್ಷಣೆಯ ಪ್ರತೀಕ 
ನಾದ ಆರಾಧ್ಯದೇವತೆಯಾಗಿ ಕರ್ನಾಟಕದಲ್ಲಿ ವಿಸ್ತೃತ 
ವಾಗಿ ಕಂಗೊಳಿಸಿದ್ದಾನೆ. ಈ ದೈವತ್ವದ ಉಪಾಸನೆಯಲ್ಲಿ 
ಅಗ್ತಿ-ಅರ್ಚನೆ (ಕೆಂಡ ಹಾಯುವುದು), ಗುಗ್ಗುಳ 
ಮುಂತಾದ ತನ್ನದೇ ಆದ ರೀತಿ-ರಿವಾಜುಗಳು ಇವೆ. ಈ 
ಉಪಾಸನೆಯಿಂದ ಪ್ರಭಾನಿತವಾದ ವೀರಗಾಸ್ಕೆ ನಂದೀಧ್ರಜ 
£ನಂನತೊಲನುಿತುತೆತಗಳು ಮುಂತಾದ ರೋಮಾಂ ಚಕ, 
ವಿಶಿಷ್ಟ ಜಾನಪದ ಕಲೆಗಳೂ ಪ್ರಚಲಿತವಾಗಿನೆ. ನೀರೇಶ, 
ವೀರಪ ರೃ ನೀರಯ್ಯ, ನೀರಣ ಫಾ ಭದ್ರಯ್ಯ, ಭದ್ರಪ್ಪ 
ಇಂತಹ ಎಪ್ರಿಲಟಾನೆ ವ್ಯಕ್ತಿ ನಾಮಗಳು ವೀರಭದ್ರ ತ 
ಉಪಾಸನೆಯಿಂದ ಬಂದಿವೆ. ಬಹಳಷ್ಟು ಕುಟುಂಬಗಳು 
ತಾವು ವೀರಭದ್ರ ದೇವರ "ಒಕ್ಕಲು" (ಉಪಾಸಕರು) 
ಎಂದು ಹೆಮ್ಮೆ: ಯಿಂದ ಹೇಳಿಕೊಳ್ಳುವು ದೂ ಒಂದು ವೀರ 
ಪರಂಪರೆಯ ಕೊ ೇತಕವೇ. ಅ. 


ಭಿ 
ತವ 


ಕೆಲವು ಸಹಾಯಕ ಗ್ರಂಥಗಳು 


1 Mysore Archaeological Reports of relevant years 


2 Karanataka District Gazetteers 


೯೬ 


ಇತಿಹಾಸ ದರ್ಶನ 


> 


South Indian Images of Gods and Goddesses —H. Krishna Sastri 
Iconography of Hindus, Buddhists and Jains—R.S. Gupte 
Elements of Hindu Iconography—T.A. GopinathaRao 

ಮೂರ್ತಿಶಿಲ್ಪ, ನೆಲೆ ಹಿನ್ನೆಲೆ - ಎಸ್‌, ಕೆ. ರಾಮಚಂದ್ರರಾವ್‌ 

ಚಿಗುರಿಟ್ಟ ಚಿಂತನ ಡಾ! ಶ್ರೀ ಜ.ಚ.ನಿ, 

ರುದ್ರ, ಭದ್ರ, ರೇಣುಕೆ - ಡಾ! ಶ್ರೀ ಜ,ಚ.ನಿ, 


© 0 ಇ NUM ಹಿಟ್ಟು 


ಎಂ.ಜ.ನಾಗರಾಜ್‌ 
10 ಶ್ರೀ ವೀರೇಶ ಷಡ್‌ಲೀಲಾದರ್ಶನ--ಎಂ. ಚಂದ್ರಶೇಖರ ಆರಾಧ್ಯ 


ಇತಿಹಾಸ ದರ್ಶನ [33] 


ಮಾಮಿಡಿ ಮಾಸಿಕ _ಭದ್ರಾಂಕ 1 ಮತ್ತು 1] (ಅಕ್ಟೋಬರ್‌ ೧೯೮೫ ಮತ್ತು ಜನನರಿ ೧೯೮೬) - ಸಂ, 


